ಕರ್ನಾಟಕ ವಿಧಾನಸಭೆ 
ಹದಿನಾಲ್ಡನೇ ವಿಧಾನಸಭೆ 
(ಆರನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಶುಕ್ರವಾರ, ದಿನಾಂಕ 13ನೇ ಫೆಬ್ರವರಿ, ೨೦15 
(ಸಮಯ: ಬೆಳಗ್ಗೆ 10೦.೦೦ ಗಂಟೆಗೆ) 


1. ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವ 


"2೦15ರ ಫೆಬ್ರವರಿ ೦೨ರಂದು ವಿಧಾನಮಂಡಲದ ಉಭಯ ಸದನಗಳ 
ಸದಸ್ಯರನ್ನುದ್ದೇಶಿಸಿ ದೆಯಪಾಅಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ 
ವಿಧಾನಸಭೆಯ ಸದಸ್ಯರಾದ ನಾವು ಮಾನ್ಯ ರಾಜ್ಯಪಾಲರಿಗೆ ಕೃತಜ್ಞತಾಪೂರ್ವಕವಾದ 
ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ": ಎಂದು ದಿನಾಂಕ ೦೭ನೇ ಫೆಬ್ರವರಿ 


೨೦15ರಂದು ಶ್ರೀ ಬಸವರಾಜ ರಾಯರೆಡ್ಡಿಯವರು ಸೂಚಿಸಿದ ಪ್ರಸ್ತಾವದ ಮೇಅನ ಚರ್ಚೆಗೆ 
ಸರ್ಕಾರದ ಉತ್ತರ. 


೨. ಶಾಸನ ರಚನೆ 


I. ವಿಧೇಯಕಗಳನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


(1) ಬೆಂಗಳೂರು ನೀರು ಸರಬರಾಜು ಮತ್ತು ಗ್ರಾಮಸಾರ ಚರಂಡಿ ವ್ಯವಸ್ಥೆ (ತಿದ್ದುಪಡಿ) 
ವಿಧೇಯಕ, 2೦15 


ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿ) ಅವರು:- 


ಅ) 2೦15ನೇ ಸಾಅನ ಬೆ೦ಗಳೂರು ನೀರು ಸರಬರಾಜು ಮತ್ತು ಗ್ರಾಮಸಾರ ಚರಂಡಿ 


ವ್ಯವಸ್ಥೆ (ತಿದ್ದುಪಡಿ) ವಿಧೇಯಕವನ್ನು ಪರ್ಯಾಲೋಜಚಸಬೇಕೆ೦ದು ಸೂಚಿಸುವುದು; 
ಆ) ಹಂಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


(i) ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲ ಪಾರದರ್ಶಕತೆ (ತಿದ್ದುಪಡಿ) ವಿಧೇಯಕ, ೭೦15 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿ) ಅವರು:- 


ಅ) 2೦15ನೇ ಸಾಅನ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಲೇಕೆಂದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಹು.ತಿ.ನೋ.. 


11. ವಿಧೇಯಕವನ್ನು ಹಿ೦ದಕ್ಕೆ ಪಡೆಯುವುದು. 


ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ(ತಿದ್ದುಪಡಿ) 
ವಿಧೇಯಕ, 2೦14 


ಶ್ರೀ ಅ.ಅ.ಜಯಚಂದ್ರ (ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಹಾಗೂ 
ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ,ಪಶುಸ೦ಗೋಪನೆ ಮತ್ತು 
ಮುಖರಾಯಖ ಸಚಿವರು) ಅವರು:- 


2೦14ನೇ ಸಾಅನ ಹಿ೦ದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ 
ದತ್ತಿಗಳ(ತಿದ್ದುಪಡಿ) ವಿಧೇಯಕವನ್ನು ಹಿಂಪಡೆಯಲು ಅನುಮತಿ ಕೋರುವುದು. 


3.ಪ್ರಶ್ನೋತ್ತರ 

ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು | ಒಂಭತ್ತನೇ ಪಟ್ಟ 

ಆ) ದಿನಾಂಕ 1೦.೦೭.೭೦15ರ ಆರನೇ 
ಪಟ್ಟಂಬ೦ದ ವರ್ಗಾವಣೆಗೊಂಡ ಪೌರಾಡಳತ, ಸ್ಥಳೀಯ ಸಂಸ್ಥೆಗಳು 
ಶ್ರೀ ನಾರಾಯಣಗೌಡ ಅವರ ಸಾರ್ವಜನಿಕ ಉದ್ದಿಮೆಗಳ ಹಾಗೂ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 82(1832) ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು 

ವಕ್ಚ್‌ ಸಚಿವರು 
ಇ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಒಂಭತ್ತನೇ ಪಟ್ಟ 


4 .ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು:- 


1 ಭಾರತ ಸಂವಿಧಾನದ 151(2)ನೇ ಅನುಚ್ಛೇದದ ಮೇರೆಗೆ, ಭಾರತದ ಲೆಕ್ಷನಿಯಂತ್ರಕರು 
ಮತ್ತು ಮಹಾಲೆಕ್ಷಪರಿಶೋಧಕರು ನೀಡಿರುವ 2೦13-2014ನೇ ಸಾಅನ 
ಲೆಕ್ಕಪತ್ರಗಳ (1 ಮತ್ತು 2) ಮತ್ತು ಧನ ವಿನಿಯೋಗ ಮೇಅನ ವರದಿಗಳನ್ನು 
ಮಂಡಿಸುವುದು. 


ಪು.ತಿ.ಮೋ,. 


೧ 
ಇ ವ 


ಐ.ಭಾರತ ಸಂವಿಧಾನದ 151(2)ನೇ ಅನುಚ್ಛೇದದ ಮೇರೆಗೆ ಭಾರತದ ಲೆಕ್ಕ ನಿಯಂತ್ರಕರು 
ಮತ್ತು ಮಹಾಲೆಕ್ಷಪರಿಶೋಧಕರು ಮಾರ್ಜ್‌ 2೦14ಕ್ಕೆ ಕೊನೆಯಗೊಂಡ ವರ್ಷಕ್ಕೆ 
ನೀಡಿರುವ (ಅ) ಆರ್ಥಿಕ ವಲಯ (ವರದಿ ಸ೦ಖ್ಯೆ- 8) 14 ರಾಜಸ್ವ ವಿಭಾಗ 1.4 
ವರದಿ (ಸ೦ಖ್ಯೆ-7) (ಇ) ಸಾರ್ವಜನಿಕ ವಲಯ ಉದ್ಯಮಗಳ ಮೇಅನ ವರದಿ 
(ಸ೦ಖ್ಯೆ-೨) ಯನ್ನು ಮಂಡಿಸುವುದು. 


೮. ವರದಿಗಳನ್ಮೊಪ್ಲಿಸುವುದು 


1 ಶ್ರೀ ಎನ್‌.ಹೆಚ್‌.ಶಿವಶಂಕರರೆಡ್ಡಿ (ಉಪ ಸಭಾಧ್ಯಕ್ಷರು ಹಾಗೂ ಅಧ್ಯಕ್ಷರು, ಅರ್ಜಗಳ 
ಸಮಿತಿ) ಅವರು ಸಮಿತಿಯ ೨೦14-15ನೇ ಸಾಅನ ಹದಿನೆ೦ಟನೇ 
ವರದಿಯನ್ಮೊಪ್ಲಿಸುವುದು. 


2. ಶ್ರೀ ಐ.ಆರ್‌.ಯಾವಗಲ್‌ (ಅಧ್ಯಕ್ಷರು, ಸರ್ಕಾರಿ ಭರವಸೆಗಳ ಸಮಿತಿ) ಅವರು 
ಸರ್ಕಾರಿ ಭರವಸೆಗಳ ಸಮಿತಿಯ ಮೂರನೇ ವರದಿಯನ್ನೊ ಸಹಿಸುವುದು. 


6.ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1 ಶ್ರೀಯುತರುಗಳಾದ ಜಗದೀಶ ಶೆಟ್ಟರ್‌, ಅ.ಎನ್‌.ವಿಜಯಕುಮಾರ್‌, ವಿಶ್ವೇಶ್ವರ ಹೆಗಡೆ 
ಕರಾ ಅಪ್ಪಚ್ಚು ರಂಜನ್‌, ಯು.ಚಿ.ಬಣಕಾರ್‌, ಪಿ.ಏ. ರವಿ ಹಾಗೂ ಅರರ ರಾಜ್ಯದಲ್ಲ 
ಅಕ್ರಮವಾಗಿ ಮರಳು ಗಣಿಗಾರಿಕೆ ಅವ್ಯಾಹತವಾಗಿ ನಡೆಯುತ್ತಿರುವುದರಿ೦ದ ರಾಜ್ಯ 
ಸರ್ಕಾರಕ್ಕೆ ನಷ್ಟ ಷ್ಹವುಂಟಾಗುತ್ತಿದ್ದು, ಸದರಿ ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕಲು ಕ್ರಮ 
ಕೈಗೊಳ್ಳುವ ಜೆ ಚರ್ಚೆ. 


2. ಶ್ರೀಯುತರುಗಳಾದ ಜಗದೀಶ ಶೆಟ್ಟರ್‌, ಆರ್‌. ಅಶೋಕ್‌,ಬಸವರಾಜ ಬೊಮ್ಮಾಯಿ, 
ಗೋವಿಂದ ಎಂ. ಕಾರಜೋಳ, ಕೆ.ಜಿ. ಬೋಪಯ್ಯ ಹಾಗೂ ಇತರರು ರಾಜ್ಯದ ಹಲವಾರು 
ಅಲ್ಲೆಗಳಲ್ಲಿ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ವ್ಯವಸಾಯ 
ಮಾಡುತಿರುವ ಸಣ್ಣ ರೈತರುಗಳನ್ನು 'ರವುಗೊಳಸುತ್ತಿರುವುದರಿಂದ ಉಂಟಾಗಿರುವ 
ಆತಂಕದ ಪ ಪರಿಸ್ಥಿತಿಯ ಬಗ್ಗೆ ನಡೆದ ಚರ್ಚೆಗೆ ಸರ್ಕಾರದ ಉತ್ತರ. 


7. ಗಮನ ಸೆಳೆಯುವ ಸೂಚನೆಗಳು 


1 ಶ್ರೀ ಕೆ.ಜ.ಕೋಳವಾಡ ಅವರು ರಾಜ್ಯದಲ್ಲರುವ ಗ್ರಾಮ ಪಂಚಾಯತ್‌ಗಳ 
ಗ್ರಂಥಾಲಯಗಳಲ್ಲಿ ಮೇಟ್ವಚಾರಕರುಗಳಾಗಿ ಕಾರ್ಯನಿರ್ವಹಿಸುತ್ತಿರುವವರ ಸೇವೆಯನ್ನು 
ಖಾಯಂಗೊಳಸುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಸಚಿವರ ಚು 
ಸೆಳೆಯುವುದು. 

ಪು.ತಿ.ನೋ.. 


ಫ್‌ 


2. ಶ್ರೀ ಹೆಚ್‌. ಡಿ.ರೇವಣ್ಣ ಅವರು ಹಾಸನ ಜಲ್ಲೆ ಹೊಳೆನರಸೀಪುರ ತಾಲ್ಲೂಕಿನ ಹಳೇಕೋಟೆ 
ಹೋಬ ವ್ಯಾಪ್ಲಿಯಲ್ಲರುವ ಹಳ್ಳಗಳಗೆ ಬಹುಗ್ರಾಮ ಕುಡಿಯುವ ನೀರಿನ 
ಯೋಜನೆಯನ್ನು ಕಾರ್ಯಗತಗೊಳಸುವ ಬಗ್ಗೆ ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


.ಶ್ರೀ ಕೆ.ಜಿ.ಬೋಪಯ್ಯ ಅವರು ರಾಜ್ಯದಲ್ಲರುವ ಎಲ್ಲಾ ಗ್ರಾಹಕರ ನ್ಯಾಯಾಲಯಗಳಗೆ 
ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಿಸುವ ಬಗ್ಗೆ ಆಹಾರ ಮತ್ತು ನಾಗರೀಕರ ಸರಖರಾಜು 
ಹಾಗೂ ಗ್ರಾಹಕರ ವ್ಯವಹಾರಗಳ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


4. ಶ್ರೀ ಸಿ.ಆ. ರವಿ ಅವರು 2೦1ಐರಲ್ಲ ಚಿಕ್ಕಮಗಳೂರು ನಗರಕ್ಕೆ ಸರ್ಕಾರಿ ಇಂಜನಿಯರಿಂಗ್‌ 
ಕಾಲೇಜು ಸ್ಥಾಪಿಸಲು ಮಂಜೂರಾತಿ ದೊರೆತಿದ್ದು, ನೋಡಲ್‌ ಅಧಿಕಾರಿಯನ್ನು 
ನೇಮಕಗೊಳಸಿ. ಇದರ ನಿರ್ವಹಣೆಯನ್ನು ಮಾಡುತ್ತಿದ್ದರೂ ಸಹ ತರಗತಿಗಳು 
ಪ್ರಾರಂಭವಾಗದಿರುವ ಬಣ್ಣಿ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ 
ಗಮನ ಸೆಳೆಯುವುದು. 


೮.ಕ್ರಿ ಜ.ಎನ್‌ ವಿಜಯಕುಮಾರ್‌ ಅವರು ಸರ್ಕಾರಿ ನೌಕರರಿಗೆ ಚಾರಿಗೊಳಸಲಾಗಿರುವ 
ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ನಿವೃತ್ತ ಸರ್ಕಾರಿ ನೌಕರರಿಗೆ ವಿಸ್ತರಿಸುವ ಬಗ್ಗೆ 
ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


6.ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು ಹಾಸನ ಜಲ್ಲೆ ಸಕಲೇಶಪುರ ತಾಲ್ಲೂಕು ಹಾನಬಾಳ್‌ 
ಗ್ರಾಮದಲ್ಲ ಕೈಗೊಂಡಿರುವ ಅಗನಿ ಕುಡಿಯುವ ನೀರು ಯೋಜನೆ ಕಾಮಗಾರಿಯು 
ಕಳಪೆಯಾಗಿರುವುದರಿಂದ ಈ ಬಗ್ಗೆ ತನಿಖೆ. ನಡೆಸಿ, ಕಾಮಗಾರಿಯನ್ನು 
ಪೂರ್ಣಗೊಳಸುವ ಬಣ್ಣೆ ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರ ಗಮನ ಸೆಳೆಯುವುದು. 


7.ಶ್ರೀ ಕೆ.ಎಂ.ತಿಮ್ಮರಾಯಪ್ಪ ಅವರು ಬೆ೦ಗಳೂರು ವಿಶ್ವವಿದ್ಯಾಲಯದಲ್ಲ ಪಿಹೆಚ್‌ಡಿ 
ವ್ಯಾಸಂಗ ಮಾಡುತ್ತಿರುವ ಜ.ಆರ್‌.ಎಫ್‌/ಎಸ್‌.ಆರ್‌.ಎಫ್‌ ವಿದ್ಯಾರ್ಥಿಗಳಗೆ 
ವಿಶ್ವವಿದ್ಯಾಲಯ ವತಿಯಿಂದ ಯು.ಜ.ಸಿ ನೀಡುತ್ತಿರುವ ಸ್ವಾಲರ್‌ ಶಿಪ್‌ಗಳು ಪೂರ್ಣವಾಗಿ 
ಬಡುಗಡೆಯಾಗಿಲ್ಲದಿರುವುದರಿಂದ ಬಡ ವಿದ್ಯಾರ್ಥಿಗಳಗೆ ತೊಂದರೆಯುಂಬಾಗಿರುವ ಬಗ್ಗೆ | 
ಮಾನ್ಯ ಉನ್ನತ ಶಿಕ್ಷಣ ಹಾಗೂ ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


8.ಶ್ರೀ ಎಲ್‌.ಎ. ರವಿಸುಬ್ರಹ್ಮಣ್ಯ ಅವರು ರಾಜ್ಯದಲ್ಲ ವ್ಯಾಪಕವಾಗಿ ಹರಡುತ್ತಿರುವ 111711 
ಪರೀಕ್ಷೆಯನ್ನು ೨೦13-14ನೇ ಸಾಅನಲ್ಲ ಸರ್ಕಾರಿ ಆಸ್ಪತ್ರೆಗಳ೦ದ ಬಂದ Throat swab 
ಗಳಿಗೆ Nimhans ಸಲ ಉಚಿತ ಪರೀಕ್ಷೆ ಮಾಡಲಾಗುತ್ತಿತ್ತು. ಆದರೆ, ಅಕ್ಟೋಬರ್‌ 
2೦14ರಿಂದ Throat swab ಪರೀಕ್ಷೆಗೆ Nimhans ನಲ್ಲ ರೂ 2,೨5೦/-ಗಳ ಶುಲ್ಕಗಳನ್ನು 
ಪಡೆಯಲಾಗುತ್ತಿರುವುದರಿ೦ದ, ಬಡ ರೋಗಿಗಳಗೆ ಹೊರೆಯಾಗುತ್ತಿರುವುದರಿ೦ದ ಸದರಿ 
ಪರೀಕ್ಷೆಯನ್ನು ಉಚಿತವಾಗಿ ಮಾಡುವ ಬಗ್ಗೆ. ಮಾನ್ಯ ಆರೋಗ್ಯ ಮತ್ತು ಕುಟು೦ಬ 


ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 
ಪು.ತಿ.ನೋ.. 


.ಶ್ರೀ ಕೆ.ಜ. ಪ್ರಸನ್ನ ಕುಮಾರ್‌ ಅವರು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
"ಶಾಲಾಮಾತೆಯರಿಗೆ" ಕಳೆದ 4 ತಿಂಗಳ೦ದ ವೇತನ ನೀಡಿಲ್ಲದಿರುವುದರಿಂದ ಅವರುಗಳ 
ಜೀವನ ನಿರ್ವಹಣೆಗೆ ತೊ೦ದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ 
ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


10.ಶ್ರೀ ಆರ್‌.ಅಶೋಕ ಅವರು ಬೆಂಗಳೂರು ಉತ್ತರ ತಾಲ್ಲೂಕಿನ ಜಾರಕಬಂಡೆ ಕಾವಲ್‌ 
ಮತ್ತು ಸಿಂಗಾಪುರ ಗ್ರಾಮಗಳಲ್ಲ ಅರಣ್ಯ ಇಲಾಖೆಗೆ ಸೇರಿದ ಸುಮಾರು 357 ಎಕರೆ 
ಜಮೀನುನ್ನು ಇಂಡಿಯನ್‌ ಏರ್‌ ಘೋರ್ಸ್‌ ನವರಿಗೆ. ಮಾರಾಟ ಮಾಡಿದ್ದರಿಂದ 
ಸಾರ್ವಜನಿಕರಿಗೆ ತೊ೦ದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


1. ಶ್ರೀ ಮಧು ಎಸ್‌. ಬಂಗಾರಪ್ಪ ಅವರು ಶಿವಮೊಗ್ಗ ಜಲ್ಲೆ ಸಾಗರ ಮತ್ತು ಸೊರಬ ತಾಲ್ಲೂಕಿನ 
ವರದಾ, ದಂಡಾವತಿ ಮತ್ತು ಮಾವಿನಹೊಳೆ ಅಕ್ಕಪಕ್ಕದಲ್ಲರುವ ರೈತರ ಬೆಳೆಗಳು 
ನೆರೆಹಾವಳಗೆ ತುತ್ತಾಗುತ್ತಿರುವುದರಿ೦ದ, ಇದಕ್ಕೆ ಶಾಶ್ಚತ ಪರಿಹಾರ ಕೈಗೊಳ್ಳುವ ಬಗ್ಗೆ 
ಮಾನ್ಯ ಕ೦ದಾಯ ಸಚಿವರ ಗಮನ ಸೆಳೆಯುವುದು. 


12. ಶ್ರೀ ಎನ್‌. ಚಲುವರಾಯಸ್ವಾಮಿ ಅವರು ಕರ್ನಾಟಕ ಪಂಚಾಯತ್‌ ಇಂಜನಿಯರಿಂಗ್‌ 
ಇಲಾಖೆಯ ಸಹಾಯಕ ಮತ್ತು ಕಿರಿಯ ಇಂಜನಿಯರ್‌ಗಳ ನೇಮಕಾತಿಗೆ ಹೊರಡಿಸಿರುವ 
ಅಧಿಸೂಚನೆಯಲ್ಲ ಜ.ಇ ಸಿವಿಲ್‌ ಮತ್ತು ಪರಿಸರ ಇಂಜನಿಯರಿಂಗ್‌ ಪದವಿಯ ಹೊತೆಗೆ 
ಪೂರ್ವ ಸೂಚನೆಯಿಲ್ಲದೆ ಕಂಪ್ಯೂಟರ್‌ ಕೋರ್ಸ್‌ ಕಡ್ಡಾಯ ಮಾಡಿರುವುದರಿಂದ ಅರ್ಹ 
ಅಭ್ಯರ್ಥಿಗಳಗೆ ಅನಾನುಕೂಲವಾಗಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


13.ಶ್ರೀ ಭೀಮಾ ನಾಯಕ್‌ ಎಸ್‌. ಅವರು ಬಳ್ಳಾರಿ ಅಲ್ಲೆ. ಹಗರಿಬೊಮ್ಮನಹಳ್ಳಿ ತಾಲ್ಲೂಕಿನ 
ತುಂಗಾಭದ್ರಾ ನದಿುಂದ ೦.54ಟ.ಎಂ.ಸಿ. ನೀರನ್ನು ಮಾಲವಿ ಜಲಾಶಯಕ್ಕೆ ಒದಗಿಸುವ 
ಯೋಜನೆಯ ಕಾಮಗಾರಿಯನ್ನು ಪ್ರಾರಂಭಸುವ ಬಗ್ಗೆ ಮಾನ್ಯ ಭಾರೀ ಮತ್ತು ಮಧ್ಯಮ 
ನೀರಾವರಿ ಸಚಿವರ ಗಮನ ಸೆಕೆಯುವುದು. 


14.ಶ್ರೀ ವೈ.ಎನ್‌. ರುದ್ರೇಶಗೌಡ ಅವರು ಬೇಲೂರು ಕ್ಷೇತ್ರ ವ್ಯಾಪ್ಲಿಯಲ್ಲ ಶಾಶ್ವತ ಬರಪೀಡಿತ 
ಪ್ರದೇಶಗಳಾಗಿರುವ ಹಳೇಜೀಡು ಮತ್ತು ಜಾವಗಲ್‌ ಹೋಬಳಗಕಲ್ಲ ಕುಡಿಯುವ ನೀರಿನ 
ಸಮಸ್ಯೆಯನ್ನು ಎದುರಿಸುತ್ತಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ 
ರಾಜ್‌ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ಮೋ.. 


15. ಡಾ॥ ವಿಶ್ವನಾಥ ಈ. ಪಾಟೀಲ್‌ ಅವರು 2೦14ರ ಮಾರ್ಚ ಅ೦ತ್ಯದವರೆಗೆ ತಾಳೆ ಖೆಳೆಗೆ 
ನಿಗದಿ ಮಾಡಿದ 8,೮೦೦ರೂಗಳ ಬೆಂಬಲ ಬೆಲೆಯನ್ನು ಈ ವರ್ಷ 15.೦೦೦ ರೂಗಳಗೆ 
ಹೆಚ್ಚಿಸುವ ಬಗ್ಗೆ ಮಾನ್ಯ ಕೃಷಿ ಮಾರುಕಟ್ಟೆ ಮತ್ತು ತೋಟಗಾರಿಕೆ ಸಚಿವರ ಗಮನ 
ಸೆಳೆಯುವುದು. 


ಖಿ. ಓ೦ಪ್ರಕಾಶ 
ಕಾರ್ಯದರ್ಶಿ 


Raj NM 
ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
http://kla.kar.nic.in/assembly/lob/lob.htm 


